ಕರ್ನಾಟಕ ವಿಧಾನ ಪರಿಷ 


ತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


+ 1127 

: ಶ್ರೀ ಮರಿತಿಬ್ಬೇಗೌಡ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 13-03-2020 


ಕಸ ಪ್‌ ಉತ್ತರ 
ಅ | ರಾಜ್ಯ ರಸ್ತೆಸಾರಿಗೌ ಇಲಾಖೆಯ `ವಕಹಂದ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯ ವಕಮರದ್‌ ಹಾವ 
ಹೋಬಳಿ ಕೇಂದ್ರಗಳಲ್ಲಿ ಇದುವರೆವಿಗೂ ಕೇಂದಗಳಲ್ಲಿ ಇದುವರೆವಿಗೂ ನಿರ್ಮಾಣಗೊಂಡಿರುವ ಬಸ್‌ 
ನಿರ್ಮಾಣಗೊಂಡಿರುವ ಬಸ್‌ ನಿಲ್ದಾಣಗಳ | ನಿಲ್ದಾಣಗಳ ಸಂಖ್ಯೆಯ ಮಾಹಿತಿ ಕೆಳಗಿನಂತಿದೆ: 
ಸ್ಟಾ ಸಕ್ಸ ವರ್‌ ಸನ್ಮಾನ ಸಂಷ್ಯ 
ಕ.ರಾ.ರ.ಸಾ.ನಿಗಮ 74 
ಬೆಂ.ಮ.ಸಾ.ಸಂಸ್ಥೆ' 16 
ವಾ.ಕೆ:ರೆ.ಸಾ.ಸೆಂಸ್ಥ' 67 
ಈ.ಕ.ರ.ಸಾ.ಸಂಸ್ಥೆ 44 
ಆ |ಸದರಿ ಬಸ್‌ ನಿಲ್ದಾಣಗಳಲ್ಲಿ `ಮೂಲಭಾತ ಬಹುತೇಕ ಎಲ್ಲಾ `ಬಸ್‌'ನಪ್ನಾಣಗಳಕ್ಸ ಪಹಯಾನಾಕಗಾಗ 
ಸೌಲಭ್ಯಗಳ ಕೊರತೆ ಇರುವುದು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. 
ಗಮನಕ್ಕೆ ಬಂದಿದೆಯೇ; ಎ ಈ 
| ವರದನ್ಮಕ್ಷ ನಕಷ ಮಾ ಕೆಲವು ಬಸ ನಿಲ್ದಾಣಗಳಲ್ಲಿ ಈ ಕೆಳಕಂಡ ಸೌಲಭ್ಯಗಳ 
ಸೌಲಭ್ಯಗಳ ಕೊರತೆಗಳು ಯಾವುವು; (ವಿವರ | ಅವಶ್ಯಕತೆ ಇರುತ್ತದೆ. 
ನೀಡುವುದು) 

° ಸೂಕ್ತ ಒಳಚರಂಡಿ ವ್ಯವಸ್ಥೆ ಹಾಗೂ ಸೆಪ್ಟಿಕ್‌ ಟ್ಯಾಂಕ್‌, 
ಒಳಚರಂಡಿ ವ್ಯವಸ್ಥೆಯನ್ನು "ಸ್ಥಳೀಯ ಪಂಚಾಯಿತಿಯಿಂದ 
ಒದಗಿಸಬೇಕಾಗಿರುತ್ತದೆ. 

* ಸಾಕಷ್ಟು ನೀರು ಸರಬರಾಜು ವ್ಯವಸ್ಥೆ, 

* ಶೌಚಾಲಯಗಳ ನವೀಕರಣ 

* ಹೆಚ್ಚಿನ ಆಸನಗಳ ವ್ಯವಸ್ಥೆ 

* ವಿಕಲಚೇತನರಿಗೆ ಅಡೆ-ತಡೆರಹಿತ ವಾತಾವರಣ 

* ಮಹಿಳೆಯರ ವಿಶ್ರಾಂತಿ ಕೊಠಡಿಗಳು 

1 & | ಮುಂದಿನ್‌`'ವರ್ಷದಲ್ಲಿ ಎಷ್ಟು ಹೋಬಳಿ 2020-27ನೇ ಸಾಲಿನಲ್ಲಿ ವಿಶೇಷ ಅಭಿವೈದ್ಧಿ 
ಕೇಂದ್ರಗಳಲ್ಲಿ ಬಸ್‌ ನಿಲ್ದಾಣ. ನಿರ್ಮಾಣ ಯೋಜನೆಯಡಿಯಲ್ಲಿ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ 
ಮಾಡಲು ಸರ್ಕಾರ ಯೋಜನೆ ರೂಪಿಸಿದೆ; ಯೋಜನೆಯಡಿಯಲ್ಲಿ ಲಭ್ಯವಾಗುವ ಅನುದಾನದಿಂದ ಈ ಕೆಳಕಂಡ 
ಯೋಜನೆಯ ರೂಪು ರೇಷೆಗಳೇನು? ಹೋಬಳಿ ಕೇಂದ್ರಗಳಲ್ಲಿ ಬಸ್‌ ನಿಲ್ದಾಣಗಳನ್ನು ನಿರ್ಮಿಸಲು 

ಯೋಜಿಸಲಾಗಿದೆ. 
ಆನವಟ್ಟಿ (ಸೊರಬ ತಾಲ್ಲೂಕು), ಕಣಕಟ್ಟೆ (ಅರಸೀಕೆರೆ 
ತಾಲ್ಲೂಕು), ಸಾವಳಗಿ (ಜಮಖಂಡಿ ತಾಲ್ಲೂಕು), ಗಳೆತಗಾ (ನಿಪ್ಪಾಣಿ 
ತಾಲ್ಲೂಕು), ಕುಡಚಿ (ರಾಯಬಾಗ ತಾಲ್ಲೂಕು), ಮಹಾಗಾಂವ 
(ಕಲಬುರಗಿ ತಾಲ್ಲೂಕು), ಮರಳಿ (ಕುಕನೂರು ತಾಲ್ಲೂಕು), 
ಕಮಲಾಪುರ (ಹೊಸಪೇಟೆ ತಾಲ್ಲೂಕು) ಹೋಬಳಿ ಕೇಂದ್ರಗಳು. 

ಅನುದಾನ ಹಾಗೂ ನಿವೇಶನದ ಲಭ್ಯತೆ ಅನುಸಾರ 
ಯೋಜನೆಯನ್ನು ರೂಪಿಸಲಾಗುವುದು. 

ಸಂಖ್ಯೆ: ಟಿಡಿ 84 ಟಿಸಿಕ್ಕೂ 2020 ತ್‌್‌ 


(ಲಕ್ಷ ೨ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


